ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1184(1370) 

ಸದಸ್ಯರ ಹೆಸರು ಶ್ರೀ ಕೆ.ಎ. ತಿಪ್ಪೇಸ್ವಾಮಿ 
ಉತ್ತರಿಸುವ ದಿನಾಂಕ 18-03-2020 
ಉತರಿಸುವಸಚಿವರು ಕ್ರಷಿ ಸಚಿವರು 

ಕ್ರ.ಸಂ ಪ್ರಶ್ನೆ ಉತ್ತರ 

ಅ) ರಾಜ್ಯದಲ್ಲಿ Organic Farming | ರಾಜ್ಯದಲ್ಲಿ ಸಾವಯವ ಕೃಷಿ ವೀತಿ, 2004ರಡಿ 
ಪದ್ಮತಿಯನ್ನು ಅನುಸರಿಸುತ್ತಿರುವ ರೈತರ | ಉತ್ತೇಜಿಸಲಾಗುತ್ತಿರುವ "ಸಾವಯವ ಕೃಷಿ 
ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ | ಪದ್ಧತಿಯಲ್ಲಿ ಯಾವುದೇ ರೀತಿಯ ದುಬಾರಿ ದರ 
ಗಣನೆಗೆ ಇಲ್ಲದ ನೀತಿಯಿಂದ, ದುಬಾರಿ | ನೀಡಿ ಖರೀದಿಸುವ ರಸಗೊಬ್ಬರ ಬಳಕೆಗೆ ಒತ್ತು 
ಬೆಲೆಯ ಗೊಬ್ಬರ ಗೋಡು | ನೀಡದೆ  ಕ್ಲೇತ್ರದಲ್ಲಿಯೇ ಉತ್ಪಾದಿಸಲಾಗುವ 
ಬಳಸುವಿಕೆಯಿಂದ ಹಾಗೂ ಉತ್ಸನ್ನ| ಸಾವಯವ ಗೊಬ್ಬರ, ಹಸಿರೆಲೆ ಗೊಬ್ಬರ, ಜೈವಿಕ 
ವಸ್ತುಗಳಿಗೆ ವ್ಯವಸಾಯ ಮಾರುಕಟ್ಟೆ | ಗೊಬ್ಬರ, ಜೀವಾಮೃತ, ಬೀಜಾಮೃತ 
ಇಲ್ಲದೆ ಇರುವುದರಿಂದ ರೈತರು | ಇಂತಹವುಗಳನ್ನು ಬಳಸಿ ಬೆಳೆ ಉತ್ಪಾದನೆ 
ತೊಂದರೆಗೆ ಒಳಗಾಗಿರುವುದು ಸರ್ಕಾರದ | ಕೈಗೊಳ್ಳುವುದು ಸಾವಯಪ ಕೃಷಿಯ ಮೂಲ 
ಗಮನಕ್ಕೆ ಬಂದಿದೆಯೇ: ಹಾಗಿದ್ದಲ್ಲಿ, | ತತ್ವವಾಗಿರುತ್ತದೆ. ' 
ಸಂಪೂರ್ಣ ಮಾಹಿತಿ ನೀಡುವುದು; ಸಾವಯವ ಕೃಷಿ ಅಳವಡಿಸಿಕೊಂಡ ರೈತರು 

ಉತ್ಪಾದಿಸುವ ಸಾವಯವ ಉತ್ಪನ್ನಗಳಿಗೆ 
ವ್ಯವಸ್ಥಿತ ಮಾರುಕಟ್ಟೆಯನ್ನು ಒದಗಿಸುವ 
ಸಲುವಾಗಿ ರಾಜ್ಯಾದ್ಯಂತದ ಸಾವಯವ ಕೃಷಿಕರ 
ಸಂಘಗಳನ್ನು ಒಗೂಡಿಸಿ ರಾಜ್ಯಾದ್ಯಂತ 15 
ಪ್ರಾಂತೀಯ ಸಹಕಾರ ಸಾವಯವ ಕೃಷಿಕರ 
ಸಂಘಗಳ ಒಕ್ಕೂಟಿಗಳನ್ನು ರಚಿಸಲಾಗಿರುತ್ತದೆ. 
ಒಕ್ಕೂಟಿಗಳ ಪಟ್ಟಿಯನ್ನು ಅನುಬಂಧದಲ್ಲಿ 
ಲಗತ್ತಿಸಲಾಗಿದೆ. ಈ: : ಒಕ್ಕೂಟಗಳ ಮುಖಾಂತರ 
ಸಾವಯವ ಕೃಷಿ ಉತ್ಸನ್ನಗಳ ಸಂಗ್ರಹಣೆ, 
ಗ್ರೇಡಿಂಗ್‌, ಮೌಲ್ಯವರ್ಧನೆ, ಸಂಸ್ಕರಣೆ, ಪ್ಯಾಕಿ೦ಗ್‌, 
ಬ್ರಾಂಡ್‌ ಅಭಿವೃದ್ಧಿ ಮಾರುಕಟ್ಟೆ, ಬಳಕೆದಾರರಲ್ಲಿ 
ಅರಿವು ಮೂಡಿಸುವ ಕಾರ್ಯಕ್ರಮ ಈ ಮುಂತಾದ 
ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲು ಕ್ರಮ 
ಕೈಗೊಳ್ಳಲಾಗಿದೆ. 

ಆ) ರಾಜ್ಯದಲ್ಲಿ Organic Farming | ರಾಜ್ಯದಲ್ಲಿ ಸಾವಯವ ಕೃಷಿಯನ್ನು 
ಪದ್ಧತಿಯನ್ನು ಅನುಸರಿಸುತ್ತಿರುವ ರೈತರ | ಪ್ರೋತ್ಸಾಹಿಸಲು ದೇಶದಲ್ಲಿಯೇ ಪ್ರಪ್ರಥಮ ಬಾರಿಗೆ 
ಹಿತದೃಷ್ಟಿ ಕಾಪಾಡಲು ಕೇಂದ್ರ ಮತ್ತು | ಸಾವಯವ ಕೃಷಿ ವೀತಿಯನ್ನು 2004ನೇ 
ರಾಜ್ಯ ಸರ್ಕಾರಗಳಿಂದ ಯಾವುದಾದರು | ಸಾಲಿನಲ್ಲಿಯೇ ಜಾರಿಗೆ ತಂದ ಹೆಮ್ಮೆ ಕರ್ನಾಟಕ 
ವಿಶೇಷ ಪ್ಯಾಕೇಜುಗಳನ್ನು | ರಾಜ್ಯಕ್ಕೆ ಸೇರುತ್ತದೆ. ಸಾವಯವ ಕೃಷಿ 
ರೂಪಿಸಲಾಗಿದೆಯೇ; ಹಾಗಿದ್ದಲ್ಲಿ, | ನೀತಿಯನ್ನ್ವಯ ಪ್ರಮುಖವಾಗಿ "ಸಾವಯವ 

| ಸಂಪೂರ್ಣ ಮಾಹಿತಿ ನೀಡುವುದು; ಗ್ರಾಮ/ಸ್ಮಳ ಯೋಜನೆ" ತದನಂತರ ಮತ್ತಷ್ಟು 

ಪರಿಷ್ಠ್ಕರಣೆಗಳೊಂದಿಗೆ “ಸಾವಯವ ಭಾಗ್ಯ 
ಯೋಜನೆ"ಯನ್ನು ರಾಜ್ಯದ ಎಲ್ಲಾ 
ಹೋಬಳಿಗಳಲ್ಲಿ ಸರ್ಕಾರೇತರ ಸಂಸ್ಥೆಗಳ 
ಸಹಯೋಗದೊಂದಿಗೆ ಅನುಷ್ಠಾನಗೊಳಿಸಲಾಗಿದೆ. 
ಯೋಜನೆಯ 100ಹೆಕ್ಟರ್‌ ಪ್ರದೇಶದ ಗುಚ್ಚ 
ಮಾದರಿಯ (ಕ್ಲಸ್ಟರ್‌ ) ಕಾರ್ಯಕ್ರಮವಾಗಿದ್ದು, 
ಪ್ರತಿ ಕ್ಲಸ್ಟರ್‌ ನಲ್ಲಿನ ರೈತರುಗಳನ್ನು ಸಾವಯವ 


ಕೃಷಿಕರ" ಸಂಘಗಗಳಾಗಿ ನೋಂದಾಯಿಸಲಾಗಿದೆ. 

ಮುಂದುವರೆದು, ಸದರಿ ಪ್ರದೇಶವನ್ನು ಸಾವಯಚಬ 

ಪ್ರಮಾಣೀಕರಣಕೆ ನೋಂ೦ದಾಯಿಸಲಾಗಿದೆ. 

ಪ್ರತಿ 100 ಹೆಕ್ಟೇರ್‌ ಕ್ಲಸ್ಫರ್‌ ನಲ್ಲಿಈ ಕೆಳಕಂಡ 

ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಾಗಿದೆ. 

» ರೈತರಿಗೆ ತರಬೇತಿ, ಸಾಮರ್ಥ್ಯವೃದ್ದಿ, 
ಅಧ್ಯಯನ ಪ್ರವಾಸ ಮತ್ತು ಕ್ಷೇತ್ರೋತ್ಸವ | 

>» ಪುಚಾರ- ಕರ ಪತ್ರ, ಬಿತ್ತಿ ಪತ್ರ, ಗೋಡೆ 
ಬರಹ, ಸಿ.ಡಿ, ವಸ್ತು ಪ್ರದರ್ಶನ, ಕಿರು ಹೊತ್ತಿಗೆ 
ಪ್ರಕಟಣೆ/ಖರೀದಿ ಇತ್ಯಾದಿ 

» ಸಾವಯವ ಸಂಪನ್ಮೂಲ ವೃದ್ಧಿ, 
ಜೀವವೈವಿಧ್ಯತೆ ಮತ್ತು ಪೋಷಕಾಂಶ 
ನಿರ್ವಹಣೆ 

» ಸಾವಯವ ಗೊಬ್ಬರ ಉತ್ಪಾದನಾ ಘಟಕಗಳ 
ಸ್ಮಾಪನೆ | 

» ಸಾವಯವ  ಬಿತನೆ ಬೀಜ ಮತ್ತು 
ತೋಟಗಾರಿಕಾ ಬೆಳೆಗಳ ಸಸಿಗಳ ವಿತರಣೆ, 

>» ಪಶುಸಂಗೋಪನೆ ಮತ್ತು ಇತರೆ 

ಉಪಕಸುಬುಗಳಿಗೆ ಪ್ರೋತ್ಸಾಹ 

ಕೀಟಿ ಮತ್ತು ರೋಗ ನಿರ್ವಹಣೆ 

ಸಮುದಾಯ ಬೀಜ ಬ್ಯಾಂಕ್‌, ಸಮುದಾಯ 

ಗ್ರಂಥಾಲಯ, ಸ್ಥಾಪನೆ 

> ಪ್ರಚಾರ, ಗ್ರಾಹಕರಲ್ಲಿ ಜಾಗೃತಿ, ಪೋಟೋ 
ಮತ್ತು ವಿಡಿಯೋ ದಾಖಲಾತಿ, 

» ಸಾವಯವ , ಪ್ರಮಾಣೀಕರಣ ಮತ್ತು 

ಆಂತರಿಕ ನಿಯಂತ್ರಣ ವ್ಯವಸ್ಥೆ 

ರೈತರ ಗುಂಪುಗಳ ನೋಂದಣಿ 

ಸಾವಯವ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ 

ಅಭಿವೃದ್ದಿ 

2016-17ನೇ ಸಾಲಿನಲ್ಲಿ ಮೇಲಿನ ಯೋಜನೆಗಳಡಿ 

ರಾಜ್ಯಾದ್ಯಂತ ಸ್ಥಾಪಿತವಾದ ಸಾವಯವ ಕೃಷಿಕರ 

ಸಂಘಗಳನ್ನು ಒಗ್ಗೂಡಿಸಿ ರಾಜ್ಯಾದ್ಯಂತ 15 

ಪ್ರಾಂತೀಯ ಸಹಕಾರ ಸಾವಯವ ಕೃಷಿಕರ 

ಸಂಘಗಳ ಒಕ್ಕೂಟಗಳನ್ನು ರಚಿಸಲಾಗಿರುತ್ತದೆ. 

ಒಕ್ಕೂಟಿಗಳ ಪಟ್ಟಿಯನ್ನು ಅನುಬಂಧದಲ್ಲಿ 

ಲಗತ್ತಿಸಲಾಗಿದೆ. ಒಕ್ಕೂಟಿಗಳ ಮೂಲಕ ಸದಸ್ಯರು 

ಉತ್ಪಾದಿಸಿದ ಸಾವಯವ ಉತ್ಪನ್ನಗಳ ಸಂಸ್ಕರಣೆ, 

ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ 

ಚಟುವಟಿಕೆಗಳಿಗೆ ಒತ್ತು ನೀಡಲಾಗಿದೆ. 

2017-18ನೇ ಸಾಲಿನಿಂದ ಒಕ್ಕೂಟಿಗಳ ಮುಖಾಂತರ 

“ಮಾರುಕಟ್ಟೆ. ಬೇಡಿಕೆ ಆಧಾರಿತ. ವಿರ್ದಿಷ್ಟ 

ಸಾವಯವ ಬೆಳೆ ಕ್ಲಸ್ಟರ್‌ ಗಳ ಅಭಿವೃದ್ಧಿ" 

ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲಾಗಿದೆ. 

2018-19ನೇ ಸಾಲಿನಲ್ಲಿ ರಾಜ್ಯದ ಎಲ್ಲಾ 15 

ಪ್ರಾಂತೀಯ ಸಹಕಾರ ಸಾವಯವ ಕೃಷಿಕರ! 

ಸಂಘಗಳನ್ನು ಒಗೂಡಿಸಿ ಕರ್ನಾಟಿಕ ರಾಜ್ಯ 

ಸಹಕಾರ ಸಾವಯವ ಉತ್ಪನ್ನಗಳ ಮಾರಾಟ 

ಮಹಾಮಂಡಳ ನಿಯಮಿತವನ್ನು ಸ್ಥಾಪಿಸಲಾಗಿದೆ. 

ಇದೇ ಸಾಲಿನಲ್ಲಿ ಇದ್ದ ಸಾವಯವ 


VY 


V VY 


1% 


ಪ್ರಮಾಣೀಕರಣ ಪ್ರದೇಶವನ್ನು "1 ಲಕ ಹೆಕ್ಟೇರ್‌ 
ನಿಂದೆ ಮುಂದಿನ ಮೂರು ವರ್ಷಗಳಲ್ಲಿ 1.50 ಲಕ್ಷ 
ಹೆಕ್ಟೇರ್‌ ಗೆ ವಿಸ್ತರಿಸುವ “ಸಾವಯವ ಕೃಷಿ 
ಅಳವಡಿಕೆ ಮತ್ತು ದೃಡೀಕರಣ” 
ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. 
ಈ ಯೋಜನೆಯಡಿ ಆಯ್ಕೆಯಾದ ಅರ್ಹ ವ್ಯಕ್ತಿಗತ 
ಹಾಗೂ ಗುಂಪುಗಳ ಪ್ರಸ್ತಾವನೆಗಳನ್ನು ಸಾವಯವ 
ಪುಮಾಣೀಕರಣಕ್ಕೆ ಒಳಪಡಿಸಿ, ಸಾವಯವ ಕೃಷಿಗೆ 
ಪೂರಕವಾದ ಎರೆಹುಳ ಗೊಬ್ಬರ ತಯಾರಕ 
ಘಟಿಕ ಬಯೋಡೈಜಿಸ್ನರ್‌ ಹಾಗೂ ರಾಸುಗಳ 
ನಿರ್ವಹಣೆಗೆ ನೆಲಹಾಸು ನಿರ್ಮಿಸಲು ಶೇ.75ರ 
ಸಹಾಯಧನ ಒದಗಿಸಲಾಗುತ್ತಿದೆ. 

ಇದಲ್ಲದೇ: ರಾಜ್ಯದ ಸಾವಯವ ಉತ್ಪನ್ನಗಳಿಗೆ 
ಮಾರುಕಟ್ಟೆ ಸಂಪರ್ಕ ಒದಗಿಸುವ ನಿಟ್ಟಿನಲ್ಲಿ 
ಸಾವಯವ ಮೇಳವನ್ನು ಜಿಲ್ಲಾ! ರಾಜ್ಯ/ 
ರಾಷ್ಟೀಯ ಹಾಗೂ ಅಂತರರಾಷ್ಟೀಯ 
ಮಟ್ಟದಲ್ಲಿ ಸಹ ಆಯೋಜಿಸಲಾಗಿದೆ. 


ರಾಜ್ಯದಲ್ಲಿ Oranic Farming ಬಗ್ಗೆ 
ಅರಿವು ಮೂಡಿಸಲು" ಹಾಗೂ ರೈತರು 
ಬೆಳೆಯುವ ಬೆಳೆಗಳಿಗೆ ಉಪಯೋಗಿಸುವ 
ರಾಸಾಯನಿಕ": ಗೊಬ್ಬರ ಮತ್ತು 
ಕೀಟನಾಶಕಗಳ ಬಳಕೆ ತಗ್ಗಿಸಲು ಕೇಲಿದ್ರ 
ಮತ್ತು ರಾಜ್ಯ ಸರ್ಕಾರಗಳು ರೂಪಿಸಿರುವ 
ಕಾರ್ಯಕ್ರಮಗಳು/ ಯೋಜನೆಗಳು 
ಯಾವುವು? (ಸಂಪೂರ್ಣ ಮಾಹಿತಿ 
ನೀಡುವುದು) 


ರಾಜ್ಯದಲ್ಲಿ ಸಾವಯವ ಕೃಷಿಯ ಬಗ್ಗೆ ರೈತರಿಗೆ 
ಹಾಗೂ , ಗ್ರಾಹಕರಿಗೆ ಅರಿವು" ಮೂಡಿಸಯ 
ಹಾಗೆಯೇ, ರಾಜ್ಯದ ಸಾವಯವ ಉತ್ಸನ್ನಗಳಿಗೆ 
ಮಾರುಕಟ್ಟೆ ಸಂಪರ್ಕ ಒದಗಿಸುವ ನಿಟ್ಟಿನಲ್ಲಿ 
ಸಾವಯವ ಮೇಳಗಳನ್ನು ಜಿಲ್ಲಾ/' ರಾಜ್ಯ! 
ರಾಷ್ಟೀಯ ಹಾಗೂ ಅಂತರರಾಷ್ಟೀಯ 
ಮಟ್ಟಿದಲ್ಲಿಯೂ ಸಹ ಆಯೋಜಿಸಲಾಗಿದೆ. ಕೃಷಿ 
ವಿಶ್ವವಿದ್ಯಾನಿಲಯಗಳು ಆಯೋಜಿಸುವ ಕೃಷಿ 
ಮೇಳಗಳಲ್ಲಿ ಪ್ರತ್ಯೇಕ ಸಾವಯವ ಕೃಷಿ 
ಪೆವಿಲಿಯನ್‌ ಸ್ಥಾಪಿಸಿ ರೈತರಿಗೆ ಹಾಗೂ ಗ್ರಾಹಕರಿಗೆ 
ಸಾವಯವ ಕೃಷಿಯ ಬಗ್ಗೆ ಅರಿವು 
ಮೂಡಿಸಲಾಗುತ್ತಿದೆ. ಸಾವಯವ ಕೃಷಿಯಲ್ಲಿ 
ಯಾವುದೇ ರಸಾಯನಿಕ ಗೊಬ್ಬರ ಮತ್ತು 
ರಸಾಯನಿಕ ಪೀಡೆನಾಶಕಗಳ ಬಳಕೆಗೆ 
ಅವಕಾಶವಿರುವುದಿಲ್ಲ. ಬದಲಾಗಿ ಸಾವಯವ 
ಗೊಬ್ಬರಗಳು ಹಾಗೂ ಜೈವಿಕ ಪೀಡೆನಾಶಕಗಳನ್ನು 
ಬಳಸಬಹುದಾಗಿರುತ್ತದೆ. ರಾಜ್ಯದ ಕೃಷಿ 
ಇಲಾಖೆಯು ಈ ಸಂಬಂಧ ವಿವಿಧ ಯೋಜನೆಗಳಡಿ 
ಸಾವಯವ ಗೊಬ್ಬರ, ಹಸಿರೆಲೆ ಗೊಬ್ಬರ, ಜೈವಿಕ 
ಗೊಬ್ಬರ ಹಾಗೂ ಜೈವಿಕ ಪೀಡೆನಾಶಕಗಳನ್ನು 


ಸಂಖ್ಯೆ: ಕೃಇ/ಕೃೈಇಕ/50/2020 


ರಿಯಾಯಿತಿ ದರದಲ್ಲಿ ರೈತರಿಗೆ ಒದಗಿಸುತ್ತಿದೆ. 


ಪಾಪ್‌ |೬131)ನಿಂ 


ಕೈಷಿ ಸಚಿವರು 


ಅಮ ಬಂಧ 


-]'ಈ್ರೆ.ಸ೦ ಒಕ್ಕೂಟಿದ ಹೆಸರು ಒಕ್ಕೊಟಿದ ವ್ಯಾಪ್ತಿಯ. 
e | ಜಿಲ್ಲೆ/ಜಿಲ್ಲೆಗಳು 
1. | ಬೆಳಗಾವಿ ಜಿಲ್ಲೆಯ ಪ್ರಾಂತೀಯ ಸಹಕಾರ ಸಾವಯವ ಬೆಳಗಾವಿ ಜಿಲ್ಲೆ 
| ಕೃಷಿಕರ ಸಂಘಗಳ ಒಕ್ಕೂಟಿ ನಿಯಮಿತ 
2. | ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಗಳ ಪ್ರಾಂತೀಯ | ದಾವಣಗೆರೆ ಮತ್ತು ಚಿತ್ರದುರ್ಗ 
ಸಹಕಾರ ಸಾವಯವ ಕೃಷಿಕರ ಸಂಘಗಳ ಒಕ್ಕೂಟಿ ಜಿಲ್ಲೆಗಳು 
ನಿಯಮಿತ 
3. | ಉತ್ತರ ಕನ್ನಡ ಜಿಲ್ಲೆಗಳ ಪ್ರಾಂತೀಯ ಸಹಕಾರ ಉತ್ತರ ಕನ್ನಡ ಜಿಲ್ಲೆ 
ಸಾವಯವ ಕೃಷಿಕರ ಸಂಘಗಳ ಒಕ್ಕೂಟ ನಿಯಮಿತ 
4. | ಹಾಸನ ಮತ್ತು ಕೊಡಗು ಜಿಲ್ಲೆಗಳ ಪ್ರಾಂತೀಯ ಹಾಸನ ಮತ್ತು ಕೊಡಗು 
ಸಹಕಾರ ಸಾವಯವ ಕೃಷಿಕರ ಸಂಘಗಳ ಒಕ್ಕೂಟಿ ಜಿಲ್ಲೆಗಳು 
ನಿಯಮಿತ | 
5, | ದಕ್ಷಿಣಕನ್ನಡ, ಚಿಕ್ಸಮಗಳೂರು, ಉಡುಪಿ ಜಿಲ್ಲೆಗಳ ದಕ್ಷಿಣಕನ್ನಡ, ಚಿಕೃಮಗಳೂರು, 
ಪ್ರಾಂತೀಯ ಸಹಕಾರ ಸಾವಯವ ಕೃಷಿಕರ ಸಂಘಗಳ | ಉಡುಪಿ ಜಿಲ್ಲೆಗಳು 
ಒಕ್ಕೂಟ ನಿಯಮಿತ 
6. | ಧಾರವಾಡ, ಹಾವೇರಿ, ಗದಗ ಜಿಲ್ಲೆಗಳ ಪ್ರಾಂತೀಯ | ಧಾರವಾಡ, ಹಾವೇರಿ, ಗದಗ 
ಸಹಕಾರ ಸಾವಯವ ಕೃಷಿಕರ ಸಂಘಗಳ ಒಕ್ಕೂಟ ಜಿಲ್ಲೆಗಳು 
ಬಿಯಮಿತ | est 
7 |ಕಲಬುರ್ಗಿ, ಯಾದಗಿರಿ ಮತ್ತು ಬೀದರ್‌ ಜಿಲ್ಲೆಗಳ ಕಲಬುರ್ಗಿ, ಯಾದಗಿರಿ ಮತ್ತು 
ಪ್ರಾಂತೀಯ ಸಹಕಾರ ಸಾವಯವ ಕೃಷಿಕರ ಸಂಘಗಳ | ಬೀದರ್‌ ಜಿಲ್ಲೆಗಳು 
ಒಕ್ಕೊಟಿ ನಿಯಮಿತ 
8. | ರಾಯಚೂರು, ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಗಳ ರಾಯಚೂರು, ಕೊಷ್ಟಳ ಮತ್ತು 
ಪ್ರಾಂತೀಯ ಸಹಕಾರ ಸಾವಯವ ಕೃಷಿಕರ ಸಂಘಗಳ | ಬಳ್ಳಾರಿ ಜಿಲ್ಲೆಗಳು 
ಒಕ್ಕೂಟಿ ನಿಯಮಿತ 
9. | ಬಾಗಲಕೋಟೆ ಜಿಲ್ಲೆ ಪ್ರಾಂತೀಯ ಸಹಕಾರ ಬಾಗಲಕೋಟೆ ಜಿಲ್ಲೆ 
ಸಾವಯವ ಕೃಷಿಕರ ಸಂಘಗಳ ಒಕ್ಕೂಟಿ ವಿಯಮಿತ 
10.| ಶಿವಮೊಗ್ಗ ಜಿಲ್ಲೆಯ ಪ್ರಾಂತೀಯ ಸಹಕಾರ ಶಿವಮೊಗ್ಗ ಜಿಲ್ಲೆ 
| ಸಾವಯವ ಕೃಷಿಕರ ಸಂಘಗಳ ಒಕ್ಕೂಟಿ ನಿಯಮಿತ 
11.| ಮೈಸೂರು, ಚಾಮರಾಜನಗರ ಮತ್ತು ಮಂಡ್ಯ | ಮೈಸೂರು, ಚಾಮರಾಜನಗರ 
ಜಿಲ್ಲೆಗಳ ಪ್ರಾಂತೀಯ ಸಹಕಾರ-ಸಾವಯವ ಕೃಷಿಕರ | ಮತ್ತು ಮಂಡ್ಯ ಜಿಲ್ಲೆಗಳು . 
ಸಂಘಗಳ ಒಕ್ಕೂಟ ನಿಯಮಿತ 
12.| ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಮತ್ತು | ಬೆಂಗಳೂರು ನಗರ, ಬೆಂಗಳೂರು 
ರಾಮನಗರ ಜಿಲ್ಲೆಗಳ ಪ್ರಾಂತೀಯ ಸಹಕಾರ ಗ್ರಾಮಾಂತರ ಮತ್ತು ರಾಮನಗರ 
ಸಾವಯವ ಕೃಷಿಕರ ಸಂಘಗಳ ಒಕ್ಕೂಟಿ ನಿಯಮಿತ | ಜಿಲ್ಲೆಗಳು : 
13.] ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ 
ಪ್ರಾಂತೀಯ ಸಹಕಾರ ಸಾವಯವ ಕೃಷಿಕರ ಸಂಘಗಳ | ಜಿಲ್ಲೆಗಳು 
-| ಒಕ್ಕೂಟಿ ನಿಯಮಿತ | 
14.| ತುಮಕೂರು ಜಿಲ್ಲೆಯ ಪ್ರಾಂತೀಯ ಸಹಕಾರ ತುಮಕೂರು ಜಿಲ್ಲೆ 
ಸಾವಯವ ಕೃಷಿಕರ ಸಂಘಗಳ ಒಕ್ಕೂಟಿ ನಿಯಮಿತ 
15.| ವಿಜಯಪುರ ಜಿಲ್ಲೆ ಪ್ರಾಂತೀಯ ಸಹಕಾರ ಸಾವಯವ | ವಿಜಯಪುರ ಜಿಲ್ಲೆ 
ಕೃಷಿಕರ ಸಂಘಗಳ ಒಕ್ಕೂಟಿ ನಿಯಮಿತ 


